ಕರ್ನಾಟಕ ರಾಜ್ಯಪತ್ರ 


- 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) ಸಂಚಿಕೆ ೪೬ 
Bengaluru , Thursday , November 24 , 2016 ( Margashira 3, Shaka Varsha 1938) || 

|| Issue 46 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಒಟ್ಟು 


ಹುದ್ದೆಗಳ 


ವೃಂದದ 


ಕರ್ನಾಟಕ ಲೋಕ ಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು- 560 001 

ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 01 ಆರ್‌ಟಿ(4) ಬಿ - 3 /2016, ದಿನಾಂಕ: 03 - 11 - 2016. 
ಕಾಲಾಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ( ವೃಂದ ಮತ್ತು ನೇಮಕಾತಿ) ನಿಯಮಗಳು , 2011 ರನ್ವಯ 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಈ ಕೆಳಕಂಡ ಗ್ರೂಪ್ 
ಎ , ಬಿ ಹಾಗೂ ಸಿ ವೃಂದದ ಬೋಧಕ /ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ON - LINE ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಿದೆ. 

ಹುದ್ದೆಗಳ ಸಂಖ್ಯೆ 
ಕ್ರಮ ಹುದ್ದೆಯ ಪದನಾಮ 

ಉಳಿದ ಮೂಲ | ಹೈದರಾಬಾದ್ - ಕರ್ನಾಟಕ 
ಸಂಖ್ಯೆ 

ಪ್ರಾದೇಶಿಕ ಸ್ಥಳೀಯ 

ಸಂಖ್ಯೆ 
ಹುದ್ದೆಗಳು ವೃಂದದ ಹುದ್ದೆಗಳು 

5 . 
ಗ್ರೂಪ್ - ಎ ಹುದ್ದೆಗಳು 
ಪ್ರಾಂಶುಪಾಲರು 

ಗ್ರೂಪ್ - ಬಿ ಹುದ್ದೆಗಳು 
ಕನ್ನಡ ಭಾಷಾ ಉಪನ್ಯಾಸಕರು 
ಇಂಗ್ಲೀಷ್ ಭಾಷಾ ಉಪನ್ಯಾಸಕರು 
ಭೌತ ಶಾಸ್ತ್ರ ಐಚ್ಛಿಕ ವಿಷಯ ಉಪನ್ಯಾಸಕರು 
| ರಸಾಯನ ಶಾಸ್ತ್ರ ಐಚ್ಛಿಕ ವಿಷಯ ಉಪನ್ಯಾಸಕರು 
ಗಣಿತ ಐಚ್ಛಿಕ ವಿಷಯ ಉಪನ್ಯಾಸಕರು 

03 

26 
ಜೀವ ಶಾಸ್ತ್ರ ಐಚ್ಛಿಕ ವಿಷಯ ಉಪನ್ಯಾಸಕರು 

03 
8 . ಗಣಕಯಂತ್ರ ವಿಜ್ಞಾನ ಐಚ್ಛಿಕ ವಿಷಯ ಉಪನ್ಯಾಸಕರು 

ಗ್ರೂಪ್ ಸಿ ಹುದ್ದೆಗಳು 
ನಿಲಯ ಪಾಲಕರು 

| 22 | 04 
10 | ದ್ವಿತೀಯ ದರ್ಜೆ ಸಹಾಯಕರು ಕಂ ಕಂಪ್ಯೂಟರ್ ಆಪರೇಟರ್ 

| 20 | 03 | 


26 


2 


. 


03 


26 


03 


26 


03 


26 


26 


26 


26 | 


9 . 


26 


23 


( ೧೩೪೩ ) 


୦ ୫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


ಒಟ್ಟು 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 
ಉಳಿದ ಮೂಲ ಹೈದರಾಬಾದ್ - ಕರ್ನಾಟಕ 

ವೃಂದದ | ಪ್ರಾದೇಶಿಕ ಸ್ಥಳೀಯ 
ಹುದ್ದೆಗಳು ವೃಂದದ ಹುದ್ದೆಗಳು 


ಹುದ್ದೆಗಳ 


ಸಂಖ್ಯೆ 


2 


11 


48 


230 


ಮೊರಾರ್ಜಿ ದೇಸಾಯಿ / ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ 
ಚಿತ್ರಕಲಾ ಶಿಕ್ಷಕರು ( ಚಿತ್ರಕಲಾ ಪದವೀಧರರಿಗೆ) 

182 
ಚಿತ್ರಕಲಾ ಶಿಕ್ಷಕರು ( ಚಿತ್ರಕಲಾ ಡಿಪ್ಲೋಮಾದವರಿಗೆ) 

182 
ಒಟ್ಟು 


12 


48 


230 


597 


120 


717 


ಸೂಚನೆ: ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವು ದಿನಾಂಕ: 22 .11 . 2011ರಲ್ಲಿ ಅಧಿಸೂಚನೆ ಹೊರಡಿಸಿದ್ದು , ಸದರಿ 
ಅಧಿಸೂಚನೆಯಲ್ಲಿ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೂ ಸಹ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಆದರೆ ಸದರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ 
ಹಾಗೂ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ. 
ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ . 

* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 03 - 11 - 2016 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 02 -12 -2016 ( ರಾತ್ರಿ 11.45 ಗಂಟೆಯೊಳಗೆ) 

* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 03 - 12 - 2016 ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 
ವಿಶೇಷಸೂಚನೆ : 
• ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿದಲ್ಲಿ, ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು ಆದರೆ , 

ಶುಲ್ಕವನ್ನು ಅವರು ಅರ್ಜಿ ಸಲ್ಲಿಸಿದ ಮೊದಲನೇ ಹುದ್ದೆಗೆ ಮಾತ್ರ ಪಾವತಿಸತಕ್ಕದ್ದು. 
• ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು, ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಯಾವುದೇ 

ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 
ಅರ್ಜಿಗಳನ್ನು ಆನ್ - ಲೈನ್ ( ON- LINE) ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ಅಭ್ಯರ್ಥಿಗಳು On- Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದು ಹಾಗೂ ನೀಡಿರುವ 
ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ ಆಯೋಗವು 
ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. 
ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 


ಸಾ . ಅ 


GM 


General Merit 


ಪ. ಜಾ 


SC 


Scheduled Caste 


ಸಾಮಾನ್ಯ ಅರ್ಹತೆ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ . ಪಂ 


ST 


Scheduled Tribe 


ಪ್ರ - 1 


Cat - 1 


Category - 1 


2ಎ 


2A 


Category - 2A 


2ಬಿ 


2B 


Category - 2B 


3ಎ 


ЗА 


Category - 3A 


3ಬಿ 


3B 


Category - 3B 


Ex -MP 


Ex -Military Person 


ಮಾ . ಸೈ 
ಗ್ರಾಮೀಣ 


ಪ್ರವರ್ಗ - 2ಎ 
ಪ್ರವರ್ಗ -2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
ಮಾಜಿ ಸೈನಿಕ 
ಗ್ರಾಮೀಣ ಅಭ್ಯರ್ಥಿ 
ಕನ್ನಡ ಮಾಧ್ಯಮ ಅಭ್ಯರ್ಥಿ 
ಅಂಗವಿಕಲ 
ಹೈದ್ರಾಬಾದ್ - ಕರ್ನಾಟಕ 
| ಉಳಿದ ಮೂಲ ವೃಂದ 


Rural 


Rural Candidate 


ಕ. ಮಾ . ಅ 


KMS 


Kannada Medium Student 


ಅಂ . ವಿ. 


PH 


Physically Handicapped Person 


HK 


Hyderabad - Karnataka 


ಹೈ .ಕ. 
ಉ . ಮೂ . ವೃ 


RPC 


Residual Parent Cadre 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೪೫ 


2. ಶುಲ್ಕ : 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ), 2 ( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

ಕ. 300 / 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 

ಕ . 25/ 
2.1 ಅರ್ಜಿಗಳನ್ನು ON LINE ಮೂಲಕ ಭರ್ತಿ ಮಾಡಿ ನಿಗಧಿತ ಶುಲ್ಕವನ್ನು ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ಕರ್ನಾಟಕದ ಯಾವುದೇ 
ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲ್ಲಿ (e-Payment Post Offices Only) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ. ಡಿ., ಪೋಸ್ಟಲ್ ಆರ್ಡ‌್ರ , 
ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1: ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್ http ://kpsc.kar. nic.in / Home page ನಲ್ಲಿ “APPLY ONLINE - 
APPLICATION FOR GROUP - A , B & C POSTS IN KREIS ” ಲಿಂಕ್ ಅನ್ನು ಒತ್ತಿದಲ್ಲಿ ಮುಂದಿನ ಪುಟದಲ್ಲಿ ಅಧಿಸೂಚನೆಯನ್ನು ಡೌನ್ಲೋಡ್ 
ಮಾಡಿಕೊಳ್ಳಲು ಸೂಚನೆಗಳು ಇರುತ್ತವೆ. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಓದತಕ್ಕದ್ದು. ಅರ್ಜಿ ಸಲ್ಲಿಸಲು ಪ್ರಾರಂಭದ 
ದಿನಾಂಕ / ಕೊನೆಯ ದಿನಾಂಕ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕದ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿ New Registration ಹಾಗೂ 
Already Registered Button ಗಳು ಇದ್ದು ನೀವು ಹೊಸದಾಗಿ ನೊಂದಾಯಿಸಬೇಕಿದ್ದಲ್ಲಿ New Registration Button ಒತ್ತಬೇಕು ಅಥವಾ ಈಗಾಗಲೇ 
ನೊಂದಾಯಿಸಿದ್ದಲ್ಲಿ Already Registered Button ಅನ್ನು ಒತ್ತಬೇಕು. 

ಹಂತ 2 : New Registration Button ಒತ್ತಿದಲ್ಲಿ Registration ನಮೂನೆಮೂಡುತ್ತದೆ. ಇದರಲ್ಲಿನ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, 
ತಂದೆ/ತಾಯಿಯ/ಗಂಡ /ಹೆಂಡತಿಯ ಹೆಸರು, ಜನ್ಮ ದಿನಾಂಕ ಹಾಗೂ ಇ -ಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಈ ಮಾಹಿತಿಯು 
ಸರಿಯಾಗಿದೆ ಎಂದು ಚೆಕ್ ಬಾಕ್ಸ್‌ನಲ್ಲಿ | Agree ಎಂದು ಒತ್ತಿದ ನಂತರ Submit Button ಅನ್ನು ಒತ್ತಬೇಕು. ಆಗ ನಿಮಗೆ Login ID ಮತ್ತು Password 
ಅನ್ನು ನಿಮ್ಮ ಇಮೇಲ್ ವಿಳಾಸಕ್ಕೆ ರವಾನಿಸಲಾಗುತ್ತದೆ. 

ಹಂತ 3: Submit Button ಅನ್ನು ಒತ್ತಿದ ಕೂಡಲೇ ನೀವು Registration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ 
ಮೂಡುತ್ತವೆ. ಈ ಪುಟದ ಮೇಲ್ಬಾಗದಲ್ಲಿ ಕಾಣಿಸುವ Logout Button ಅನ್ನು ಒತ್ತಿ Login ಪುಟದಲ್ಲಿ ನಿಮ್ಮ Login ID ಮತ್ತು Password ಅನ್ನು 
ಉಪಯೋಗಿಸಿ Login Button ಒತ್ತಿದಲ್ಲಿ Registration ನಮೂನೆಯಲ್ಲಿ ಭರ್ತಿ ಮಾಡಿದ ಎಲ್ಲಾ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿನ ಮೇಲ್ಬಾಗದಲ್ಲಿ 
Continue Button ಅನ್ನು ಒತ್ತಿದಲ್ಲಿ ಅರ್ಜಿ ನಮೂನೆ ಮೂಡುತ್ತದೆ. ಈ ಅರ್ಜಿ ನಮೂನೆ ಮೇಲೆ ಮೂಡುವ 04 Button ಗಳಾದ Personal 
Details /Qualification Details /Additional Details and Documents Upload & Payment Details Button 78 do Personal Details Button 2800 

tration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ ಮೂಡುತ್ತವೆ. ಈ ಪುಟದ ಕೆಳಗೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುವಿರಿ 
ಎಂಬ ಮಾಹಿತಿ ನೀಡಬೇಕು. ನಂತರ Qualification Details/ Additional Details and Documents Upload & Payment Details Button ಗಳನ್ನು ಹಂತ 
ಹಂತವಾಗಿ ಒತ್ತಿ ಆಯಾ ಪುಟಗಳಲ್ಲಿನ ಎಲ್ಲಾ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು 
ಹುದ್ದೆಗೆ ಆಯ್ಕೆಗೆ ಅವರ ಆದ್ಯತೆಯನ್ನು ನೀಡತಕ್ಕದ್ದು, ತಪ್ಪಿದ್ದಲ್ಲಿ ಅವರ ಆದ್ಯತೆಯನ್ನು ಅಧಿಸೂಚನೆಯಲ್ಲಿ ನಮೂದಿಸಿರುವ ಅವರು ಅರ್ಜಿ ಸಲ್ಲಿಸಿರುವ 
ಆಯಾ ಹುದ್ದೆಗಳ ಅನುಕ್ರಮದಂತೆ ಪರಿಗಣಿಸಲಾಗುವುದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ 
ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳಲು ಪ್ರತಿ ಪುಟದಲ್ಲಿಯೂ Save & Continue Button ಅನ್ನು ಒತ್ತಿ ಮುಂದುವರೆಯಬೇಕು. ನಿಮ್ಮ ಅರ್ಜಿಯಲ್ಲಿ 
ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಆಯಾ ಪುಟದಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. 

ಹಂತ 4: Documents Upload & Payment Details Button ಅನ್ನು ಒತ್ತಿ ನೀವು ಸ್ಕ್ಯಾನ್ ಮಾಡಿಕೊಂಡಿರುವ ಸಹಿ ಹಾಗೂ ಭಾವಚಿತ್ರವನ್ನು 
ನೀಡಿರುವ ಸೂಚನೆಗಳಂತೆ upload ಮಾಡಬೇಕು. ಇದಲ್ಲದೆ ನಿಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಸ್ಯಾನ್ ಮಾಡಿರುವ ಪ್ರತಿಗಳನ್ನು 
ಕಡ್ಡಾಯವಾಗಿ upload ಮಾಡತಕ್ಕದ್ದು. ಸಹಿ , ಭಾವಚಿತ್ರ ಹಾಗೂ ದಾಖಲೆಗಳ ಅಳತೆಗಳು ಈ ಕೆಳಕಂಡಂತಿರಬೇಕು. 

ಪಾಸ್ ಪೋರ್ಟ್ ಭಾವಚಿತ್ರ ಹಾಗೂ ಸಹಿ ಅಳತೆ 
ಪಾಸ್ ಪೋರ್ಟ್ ಭಾವಚಿತ್ರ ಅಳತೆ | 

30mm. 


File Size < 80 kb 


45mm 


DPI Setting = 100 dpl 
Image Scale = 100 % 
Color = True Color 
Type = JPEG / JPG 
ಸಹಿ ಅಳತೆ 


35mm. 


ದಾಖಲೆಗಳ ಅಳತೆ 


Pdf / JPEG / JPG Debuss - 150 kb 


ಹಂತ - 5 : ಸಹಿ , ಭಾವಚಿತ್ರ, ವಿದ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು upload ಮಾಡಿದ ನಂತರ ದೃಢೀಕರಣವನ್ನು ಓದಿ | agree 
Text Box ನಲ್ಲಿ ನಿಮ್ಮ ಒಪ್ಪಿಗೆಯನ್ನು ನೀಡಬೇಕು. ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲು Preview Application ಅನ್ನು ಒತ್ತಿ ಅರ್ಜಿಯ ಯಾವುದೇ ವಿವರಗಳ 
ಬದಲಾವಣೆ ಅಗತ್ಯವಿದ್ದರೆ ತಿದ್ದುಪಡಿಗಳನ್ನು ಮಾಡಬಹುದು. Submit Button ಅನ್ನು ಒತ್ತಿದಲ್ಲಿ ಭರ್ತಿ ಮಾಡಿರುವ ಅರ್ಜಿಯ ನಮೂನೆಯನ್ನು ನೋಡಲು 
Application Form Button ಅನ್ನು ಒತ್ತಬೇಕು. ಈ ನಮೂನೆಯ ಮೇಲ್ಬಾಗದಲ್ಲಿರುವ Print Form Button ನ್ನು ಒತ್ತಿ ನೀವು ಭರ್ತಿ ಮಾಡಿರುವ ಅರ್ಜಿ 


೧೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


ನಮೂನೆಯನ್ನು ಮುದ್ರಿಸಿಕೊಳ್ಳಬಹುದು. ನಂತರ Challan Download Button ಅನ್ನು ಒತ್ತಿದ್ದಲ್ಲಿ ಶುಲ್ಕ ಪಾವತಿಸಲು ದ್ವಿಪ್ರತಿಯಲ್ಲಿ ಚಲನ್ ಪರದೆಯ 
ಮೇಲೆ ಮೂಡಲಿದ್ದು, ಇದರಲ್ಲಿ Save ಅಥವಾ Download Button ಗಳಿರುತ್ತವೆ. Chalan Download ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ 
ಯಾವುದೇ ಇ - ಪಾವತಿ ಅಂಚೆ ಕಛೇರಿಯಲ್ಲಿ ನಿಗಧಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, ಅಂತಿಮವಾಗಿ ಪೋಸ್ಟ್ ಆಫೀಸ್ ಸ್ಟಿಕ್ಕರ್ ಅನ್ನು ನಿಮ್ಮ Challan 
ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 

Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 
Note :- ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ: 03 - 12 - 2016 ( ಅಂಚೆ ಕಛೇರಿಗಳ ಕಾರ್ಯದ ವೇಳೆಯೊಳಗೆ) ರ ನಂತರ 
ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 


ಹಂತ 6:- ಶುಲ್ಕ ಪಾವತಿಯ ಎರಡು ದಿನಗಳ ನಂತರ ಶುಲ್ಕ ಸ್ವೀಕೃತಿಯ ವಿವರಗಳನ್ನು WWW .Karnatakapost.gov.in ರಲ್ಲಿ ನೋಡಬಹುದು. 
ಈ ವಿಷಯದಲ್ಲಿ ಏನಾದರೂ ತೊಂದರೆಯಾದಲ್ಲಿ Help line ಅನ್ನು ಸಂಪರ್ಕಿಸಬಹುದು. 

- ಹಂತ- 7:- ಕ್ರಮಬದ್ದವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅವರ ಇ -ಮೇಲ್ ವಿಳಾಸಕ್ಕೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು 
ಕಳುಹಿಸಲಾಗುವುದು. 
3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ ( ಇ - ಮೇಲ್) ವಿಳಾಸವನ್ನು ( Unique EmailID) ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು . 
3.3 ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ/ ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆ: On-line ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ 
ಸಹಾಯವಾಣಿ ( Help line) 8904985941 ಮತ್ತು 8951107408 ಅನ್ನು ( ಬೆಳಿಗ್ಗೆ 9 - 00 ಗಂಟೆಯಿಂದ ಸಂಜೆ 6 - 00 ಗಂಟೆಯವರೆಗೆ) ಸಂಪರ್ಕಿಸಿ ಅಗತ್ಯ 
ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
4. ಅರ್ಹತಾ ಷರತ್ತುಗಳು: 
( ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು . 
( ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 
ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
( ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
( ಈ ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು 
ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 

ನಿಗಧಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 

ಅರ್ಹತೆಯನ್ನು ಹೊಂದಿರುತ್ತಾರೆ. 
5. ನೇಮಕಾತಿ ವಿಧಾನ: 
5.1 ಕಾಲಾಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ( ವೃಂದ ಮತ್ತು ನೇಮಕಾತಿ) ನಿಯಮಗಳು, 2011 ರಂತೆ ಹುದ್ದೆಗಳ 
ನೇಮಕಾತಿ ವಿಧಾನ ಕೆಳಕಂಡಂತಿದೆ: 

ನೇಮಕಾತಿ 
ಹುದ್ದೆಯ ಪದನಾಮ ವಿಧಾನ /ಸ್ಪರ್ಧಾತ್ಮಕ 

ಆಯ್ಕೆ ಪಟ್ಟಿ ಸಿದ್ದಪಡಿಸುವ ವಿಧಾನ 
ಸಂಖ್ಯೆ 

ಪರೀಕ್ಷೆಯ ವಿಧಾನ 

- 3 
[ ಪ್ರಾಂಶುಪಾಲರು 

ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಶೇ .100 ಕ್ಕೆ ಜೇಷ್ಟತಾ ಪಟ್ಟಿಯನ್ನು 
ಸಂದರ್ಶನ 

ಸಿದ್ಧಪಡಿಸುವ ವಿಧಾನ: 
( ಎ) ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .57.50 
( ಬಿ) ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .20 
( ಸಿ) ಬಿ. ಇಡಿ. ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .10 

( ಡಿ) ಸಂದರ್ಶನದಲ್ಲಿ ಗಳಿಸಿರುವ ಅಂಕಗಳ ಶೇ .12.5 
ಭಾಷಾ ಉಪನ್ಯಾಸಕರು / 

ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಶೇ .100 ಕ್ಕೆ ಜೇಷ್ಟತಾ ಪಟ್ಟಿಯನ್ನು 
ಐಚ್ಛಿಕ ವಿಷಯ ಉಪನ್ಯಾಸಕರು ಸಂದರ್ಶನ 

ಸಿದ್ಧಪಡಿಸುವ ವಿಧಾನ: 
(ಎ) ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .57.5 
( ಬಿ) ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .20 | 


ಕ್ರಮ 


2 


. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೪೭ 


ಕ್ರಮ 


ಹುದ್ದೆಯ ಪದನಾಮ 


ಸಂಖ್ಯೆ 


1 


| 


ನೇಮಕಾತಿ 
ವಿಧಾನ/ ಸ್ಪರ್ಧಾತ್ಮಕ 

ಆಯ್ಕೆ ಪಟ್ಟಿ ಸಿದ್ದಪಡಿಸುವ ವಿಧಾನ 
ಪರೀಕ್ಷೆಯ ವಿಧಾನ 
3 . 

(ಸಿ) ಬಿ.ಇಡಿ. ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .10 
(ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರ ಹುದ್ದೆಗಳಿಗೆ ಸ್ನಾತಕೋತ್ತರ 
ಪದವಿಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .30) 

( ಡಿ) ಸಂದರ್ಶನದ ಗಳಿಸಿರುವ ಅಂಕಗಳ ಶೇ .12 .5 
ಸ್ಪರ್ಧಾತ್ಮಕ ಪರೀಕ್ಷೆ ಮಾತ್ರ ಆಯ್ಕೆ ಪಟ್ಟಿಯನ್ನು ಸಿದ್ದಪಡಿಸಲು ಶೇ .100 ಕ್ಕೆ ಜೇಷ್ಟತಾ ಪಟ್ಟಿಯನ್ನು 

ಸಿದ್ಧಪಡಿಸುವ ವಿಧಾನ: 
( ಎ) ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .70 

( ಬಿ) ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು ಅಂಕಗಳ ಶೇ .30 
ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ | ಆಭ್ಯರ್ಥಿಗಳು ನಿಗಧಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ 
ಗಳಿಸಿರುವ ಒಟ್ಟು ಅಂಕಗಳ ಒಟ್ಟು ಅಂಕಗಳ ಜೇಷ್ಟತೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ 
ಜೇಷ್ಟತೆಯಂತೆ. 

ನಿಯಮಗಳಂತೆ ಆಯ್ಕೆ ಪಟ್ಟಿಯನ್ನು ಸಿದ್ದಪಡಿಸಲಾಗುವುದು. 


3 


. 


ನಿಲಯಪಾಲಕರು ಮತ್ತು 
ದ್ವಿತೀಯ ದರ್ಜೆ ಸಹಾಯಕರು 
(ಕಂಪ್ಯೂಟರ್ ಜ್ಞಾನ ಉಳ್ಳವರು) 


ಚಿತ್ರಕಲಾ ಶಿಕ್ಷಕರು 


5.3 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: 


ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. 
Competitive examination will be of Objective Multiple Choice type 


ಪತ್ರಿಕೆ/ 
Paper 


ವಿಷಯ 


ಅಂಕಗಳು / 
Marks 


ಅವಧಿ / Duration 
( ಗಂಟೆ / hours ) 

11 ಗಂಟೆ 


200 


ಸಾಮಾನ್ಯ ಪತ್ರಿಕೆ ( General Paper) 
ನಿರ್ದಿಷ್ಟ ಪತ್ರಿಕೆ (Specific Paper) 


2 


200 


2 ಗಂಟೆ 


ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ ಲೈನ್ - ಒಎಂಆರ್ ಮಾದರಿ (Offline-OMR type) ಅಥವಾ ಗಣಕ ಯಂತ್ರದ 
ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based recruitment test- CBRT) ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ 
ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based recruitment test- CBRT) ಪರೀಕ್ಷೆಯನ್ನು 
ನಡೆಸಲು ತೀರ್ಮಾನವಾದಲ್ಲಿ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಯನ್ನು ( Mock test) ತೆಗೆದುಕೊಳ್ಳುವ ಬಗ್ಗೆ 
ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. 
5.8 ಋಣಾತ್ಮಕ ಮೌಲ್ಯಮಾಪನ (Negative Valuation): 

ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 04 ಪರ್ಯಾಯ ಉತ್ತರಗಳಿದ್ದು , ಅಭ್ಯರ್ಥಿಯು ಯಾವುದಾದರೂ ಒಂದು 
ಸರಿ ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗಧಿಪಡಿಸಿದ ಅಂಕಗಳಿಂದ 0. 25 % ( % ) ರಷ್ಟು ಅಂಕಗಳನ್ನು ಕಳೆಯಲಾಗುವುದು . 

ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ 
ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 
ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮಗಳ ವಿವರಗಳನ್ನು ಆಯೋಗದ ವೆಬ್‌ಸೈಟ್ “htp://kpsc.kar.nic.in / Syllabus" ಲಿಂಕ್‌ನಲ್ಲಿ ಬಿತ್ತರಿಸಲಾಗಿದೆ. 

ಟಿಪ್ಪಣಿ: ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಪರೀಕ್ಷಾ ದಿನವೇ 
ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಲಿಖಿತ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. 
ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಜೇಷ್ಠತೆಯನ್ವಯ 1:3 ಅನುಪಾತದಲ್ಲಿ ಸಂದರ್ಶನಕ್ಕೆ ಅರ್ಹ ಅಭ್ಯರ್ಥಿಗಳನ್ನು 
ಆಹ್ವಾನಿಸಲಾಗುವುದು. ಸಂದರ್ಶನಕ್ಕೆ 50 ಅಂಕಗಳನ್ನು ನಿಗಧಿಪಡಿಸಲಾಗಿರುತ್ತದೆ. 
6. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ: 
6.1 ಶೈಕ್ಷಣಿಕ ವಿದ್ಯಾರ್ಹತೆ: ಅರ್ಜಿಗಳನ್ನು ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ 
ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. 


೧೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೪, ೨೦೧೬ 


ಭಾಗ ೫ 


6.2 ವಯೋಮಿತಿ: ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ಕನಿಷ್ಠ ವಯೋಮಿತಿಯನ್ನು 
ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 
7. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು : 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು: 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಡಿ 
ಆ) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಇ 
ಇ) ಪ್ರವರ್ಗ -2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಎಫ್ 

ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿಂದ ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್ ಕೋಡ್, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ -1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗಧಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. ಇತರೆ 
ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ, ಪ್ರವರ್ಗ - 2ಬಿ , ಪ್ರವರ್ಗ - 3ಎ ಮತ್ತು ಪ್ರವರ್ಗ - 3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ 
ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು . 
8. ಮಾಜಿ ಸೈನಿಕ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 13 ಎಸ್ ಆರ್ ಆರ್ 92, ದಿನಾಂಕ 01 - 04 - 1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 28 
ಎಸ್‌ಆರ್‌ಆರ್ 95, ದಿನಾಂಕ 21 -10 - 1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 

ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 
( ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್, 

ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 
(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 

(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಅ ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ 
ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದವನು 

ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ . 

ಅಥವಾ 
ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 

ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು 
ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ 
ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 

1) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
- i) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

ii) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ: ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ಧಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


೧೩೪೯ 


ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು / ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ 
ಕೊಲ್ಲಲ್ಪಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು ಈ ಪ್ರಮಾಣ 
ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
9. ಗ್ರಾಮೀಣ ಅಭ್ಯರ್ಥಿ: 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 59 ಶಾಸನ 2000, ದಿನಾಂಕ 06 - 01 - 2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13 - 02 -2001 ರನ್ವಯ ನಮೂನೆ- 2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗಧಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , 
2ಬಿ , 3ಎ , 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ- 2ರಲ್ಲಿ ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು , ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ 
ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ 
ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
10. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001, ದಿನಾಂಕ 24 -10 - 2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ 
ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ. ಮಾ . ಅ. ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು . ( ಈ 
ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
11 . ಅಂಗವಿಕಲ ಅಭ್ಯರ್ಥಿ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 50 ಎಸ್‌ಆರ್‌ಆರ್ 2000, ದಿನಾಂಕ 03 - 09 - 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ- ಎ 
ಮತ್ತು ಬಿ ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ ಸಿ ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ ಮೀಸಲಾತಿ 
ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 , ದಿನಾಂಕ 19 - 11 - 2005ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ 
ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್ ಪಿ 2010, ದಿನಾಂಕ 18 - 02 - 2011 ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ವೈದ್ಯಕೀಯ 
ಪ್ರಾಧಿಕಾರ/ ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ 
ಪತ್ರವನ್ನು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ 
ಪತ್ರದ ಮೂಲಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ ಚೀಟಿಯ 
ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ . 
12. ಅನುಚ್ಛೇಧ 371 ( ಜೆ) ರಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ 
* ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ 
ನೀಡಿಕೆ) ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 
ಅನುಬಂಧ - ಎ ಯಲ್ಲಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ 
ಆಯುಕ್ತರಿಂದ ಪಡೆದಿಟ್ಟುಕೊಳ್ಳತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸದರಿ ಮೀಸಲಾತಿಯಡಿ 
ಪರಿಗಣಿಸಲಾಗುವುದಿಲ್ಲ . ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ 
ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು . ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು 
ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಒಂದೇ ಹುದ್ದೆಯ ಆಯ್ಕೆಗೆ ಅರ್ಹತೆ ಹೊಂದಿದಲ್ಲಿ, ಯಾವ ವೃಂದದ ಆಯ್ಕೆ ಬಯಸುವರೆಂಬ 
ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 


೧೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೫ 


13 . ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ: 

ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29 - 01 - 2014 ರಂದು ಹೊರಡಿಸಲಾದ ಅಧಿಸೂಚನೆ -1 ಸಂಖ್ಯೆ ಡಿಪಿಎಆರ್ 43 ಹೆಚ್‌ಕೆಸಿ 2013 
ರಲ್ಲಿನ ಅನುಬಂಧ - ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01 - 01 - 2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು ಅಥವಾ 
ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಯಾದಗಿರಿ 
ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ , ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ ದಿ: 29 -01- 2014ರ 
ಅಧಿಸೂಚನೆ -1 ರಲ್ಲಿನ ನಿಯಮ 5( 2) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ ವೃಂದದಲ್ಲಿ 
ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ - ಎ ರಲ್ಲಿ ಈ ಅಧಿಸೂಚನೆಯ ಕೊನೆಯಲ್ಲಿ 
ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. 
14 . ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು/ ಮೈಸೂರು/ ಬೆಳಗಾವಿ/ ಗುಲ್ಬರ್ಗಾ / ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಆಯೋಗವು ನಿಗಧಿಪಡಿಸುವ 
ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಚಿಸುವ 
ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಅಭ್ಯರ್ಥಿಗಳ ಸಂಖ್ಯೆಯು ಕಡಿಮೆ ಇದ್ದಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 
ನಡೆಸಲಾಗುವುದು. ಪರೀಕ್ಷಾ ಕೇಂದ್ರವನ್ನು ನಿಗಧಿಪಡಿಸುವುದರಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಾತ್ತೂರ್ವಿಕವಾಗಿ 2016ರ ಡಿಸೆಂಬರ್ 26 , 27 , ಮತ್ತು 28 ರಂದು ನಡೆಸಲಾಗುವುದು . ಪರೀಕ್ಷಾ ವೇಳಾಪಟ್ಟಿಯನ್ನು ಆಯೋಗದ 
ಅಂತರ್ಜಾಲ " http://kpsc.kar. nic.in/timetable ನಲ್ಲಿ ನೋಡಬಹುದು. 

ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಆಯೋಗದ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಳ್ಳಲು ಪತ್ರಿಕೆಗಳಲ್ಲಿ ಪ್ರಕಟಣೆಯ ಮೂಲಕ 
ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿಯೂ ಬಿತ್ತರಿಸಲಾಗುವುದು . ಇದಲ್ಲದೆ ಇ - ಮೇಲ್ ಮೂಲಕ ಸಂದೇಶ 
ನೀಡಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ 
(ಪ್ಯಾನ್ ಕಾರ್ಡ್ / ಡ್ರೈವಿಂಗ್ ಲೈಸೆನ್ಸ್ / ಆಧಾರ್ ಕಾರ್ಡ್ / ಪಾಸ್ಪೋರ್ಟ್/ವೋಟರ್ ಐಡಿ /ಸರ್ಕಾರಿ ನೌಕರರ ಐಡಿ) ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. 
ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. 

ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ /ಸಂದರ್ಶನಕ್ಕೆ ದಿನಾಂಕ ನಿಗಧಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಆಯೋಗದ 
ಅಂತರ್ಜಾಲದಲ್ಲಿ ಬಿತ್ತರಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಗೂ ಟಿಪ್ಪಣಿ ಮೂಲಕ ಮಾಹಿತಿ ನೀಡಲಾಗುವುದು / ಇ -ಮೇಲ್ ಮೂಲಕ 
ಸಂದೇಶ ನೀಡಲಾಗುವುದು . ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಆಯೋಗದ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು ನಿಗಧಿತ ದಿನಾಂಕ 
(ಸಮಯಕ್ಕೆ ಮೂಲ ದಾಖಲಾತಿಗಳೊಂದಿಗೆ ಆಯೋಗದ ಕಛೇರಿಗೆ ಹಾಜರಾಗತಕ್ಕದ್ದು . 
15. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 

ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ . ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು. 

() ಹುದ್ದೆಯ / ವಿಷಯದ ಹೆಸರು 
(i) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

(i) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
16 . ಪ್ರಾಮುಖ್ಯವಾದ ಸೂಚನೆಗಳು: 

ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಹಿಯ ಸ್ಕೆಚ್/ ಮಾರ್ಕರ್ ಪೆನ್‌ಲ್ಲಿ ಸಹಿಯನ್ನು 
ನಿಗಧಿಪಡಿಸಿದ ಅಳತೆಯಲ್ಲಿ ಸ್ಯಾನ್ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕೃತಗೊಳ್ಳುತ್ತವೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲಾತಿಯನ್ನು ಅರ್ಜಿಯೊಂದಿಗೆ UPLOAD 
ಮಾಡಬೇಕು ಹಾಗೂ ಸಂದರ್ಶನಕ್ಕೆ /ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ 
ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು, 
ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗಧಿಪಡಿಸಿರುವ 
ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು/ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 
1) ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯ 

ಎಲ್ಲಾ ವರ್ಷಗಳ/ ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ ಪತ್ರ / ಪಿಡಿಸಿ . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


೧೩.೫೧ 


ವಾರ 


5 ) 


( ಗಿ 


2) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ಶಾಲೆಯ 

ವರ್ಗಾವಣೆ ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ, 
ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ /ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ ಮಾಜಿ 
ಸೈನಿಕ ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ 

ಗಾಯಗೊಂಡಿರುವ ಪ್ರಮಾಣ ಪತ್ರ ( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
4) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ, ಪ್ರವರ್ಗ -2ಬಿ, ಪ್ರವರ್ಗ - 3ಎ ಮತ್ತು ಪ್ರವರ್ಗ -3ಬಿ ಮೀಸಲಾತಿ 

ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 
ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ- 1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ 
ಅಭ್ಯರ್ಥಿಗಳು) ( ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಪ್ರವರ್ಗ - 1/ ಪ್ರವರ್ಗ - 2ಎ / ಪ್ರವರ್ಗ -2ಬಿ 

/ ಪ್ರವರ್ಗ -3ಎ/ ಪ್ರವರ್ಗ - 3ಬಿ ಅಭ್ಯರ್ಥಿಗಳು ನಮೂನೆ- 2 ರಲ್ಲಿ ಮಾತ್ರ.) . 
6) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 

ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ ( ಮೀಸಲಾತಿ ಕೋರಿದ್ದಲ್ಲಿ) 
7) ಸೇವಾನುಭವ ಪ್ರಮಾಣ ಪತ್ರಗಳು ( ನಿಗಧಿಪಡಿಸಿದ್ದಲ್ಲಿ) 
8) ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ ( ಮೀಸಲಾತಿ 

ಕೋರಿದ್ದಲ್ಲಿ- ಪ್ರಮಾಣ ಪತ್ರವನ್ನು ಕೊನೆಯ ದಿನಾಂಕದೊಳಗೆ ಪಡೆಯದೇ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ 

ಸಲ್ಲಿಸಿದ್ದರೂ ಪರಿಗಣಿಸಲಾಗುವುದು.) 
9) ಸ್ವಗ್ರಾಮ ಪ್ರಮಾಣ ಪತ್ರ ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 
17 . ವಿಶೇಷ ಸೂಚನೆಗಳು: 
(1) ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 

ಒಂದು ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 
ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 
ಈಗಾಗಲೇ ಸೇವೆಯಲ್ಲಿರುವ/ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗಧಿತ ನಮೂನೆ ಯಲ್ಲಿ 
ಅನುಮತಿಯನ್ನು/ ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. 
ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರವನ್ನು ಹಾಜರುಪಡಿಸತಕ್ಕದ್ದು (ಕ್ರೂಢಿಕೃತ 
ನಿರಾಕ್ಷೇಪಣೆ ಪ್ರಮಾಣ ಪತ್ರ ಪಡೆದಂತ ಅಭ್ಯರ್ಥಿಗಳು ಈ ಎನ್. ಒ . ಸಿ ರಲ್ಲಿ ಅವರ ನೇಮಕಾತಿ ಪ್ರಾಧಿಕಾರದ ದೃಢೀಕರಣ ಮತ್ತು ಮೊಹರು 
ಪಡೆದುಕೊಂಡು ಸಲ್ಲಿಸಬೇಕು), ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 
ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 

ಕೊನೆಯ ದಿನಾಂಕವಾಗುವುದು . 
18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ 

: 080 - 30574957/ 080 -30574901 
ಪ್ರಾಂತೀಯ ಕಛೇರಿ ಮೈಸೂರು 

: 0821 - 2545956 
ಪ್ರಾಂತೀಯ ಕಛೇರಿ ಬೆಳಗಾವಿ 

: 0831 - 2475345 
ಪ್ರಾಂತೀಯ ಕಛೇರಿ ಕಲಬುರಗಿ 

: 08472 - 227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ 

: 08182 - 228099 


( " , 


19 , ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅವನು/ ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ 
ಸಂದರ್ಶನದಿಂದ / ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 

ಸುಭೋದ್ ಯಾದವ್ , 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


೧೩೫೨ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 
ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 

ನಮೂನೆ - ಡಿ 

(ನಿಯಮ 3ಎ (2) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರ 


. . . . . . . . 


. ... . . •• 


ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ..... 

...... ಜಿಲ್ಲೆಯ / 
ವಿಭಾಗದ..... 

..... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ | ಶ್ರೀಮತಿ 

ಎಂಬುವವರ ಮಗ | ಮಗಳಾದ ಶ್ರೀ | ಶ್ರೀಮತಿ 

............ ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ 
ಜಾತಿ/ ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
• ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ತಾಜ್ಯ ಪುನರ್ ರಚನಾ ಅಧಿನಿಯಮ, 1960 , 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್‌ ರಚನಾ 
ಅಧಿನಿಯಮ , 1971ರ ಮೂಲ ತಿದ್ದುಪಡಿಯಾದಂತೆ) 

ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


2 . ಶ್ರೀ /ಶ್ರೀಮತಿ/ಕುಮಾರಿ *............ 
..... ..…...….............ರಾಜ್ಯ..............….... 

ಜಿಲ್ಲಾ / ವಿಭಾಗದ 


.…. ......….... ಮತ್ತು / ಅಥವಾ ಅವನ / ಅವಳ ಕುಟುಂಬವು 

.........../ಕೇಂದ್ರಾಡಳಿತ ಪ್ರದೇಶದ 
..ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು ) 
ಸಹಿ ......... 
ತಹಶೀಲ್ದಾರ್‌....... . 

ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ: 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಬಿಸಿ 12028 /2 /76 -ಎಸ್‌ಸಿಟಿ - 1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13 -2 - 74 ಇಎಸ್‌ಟಿ (ಎಸ್ ಸಿಟಿ) ದಿನಾಂಕ: 
05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

( ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೫೩ 


ನಮೂನೆ - ಇ 

(ನಿಯಮ 3ಎ (2) ( 3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ -1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 

......... .......... ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ 
ಶ್ರೀ / ಶ್ರೀಮತಿ .......... 

ಇವರ ಮಗ | ಮಗಳು / ಪತ್ನಿ | 
ಪತಿಯಾದ ಶ್ರೀ / ಶ್ರೀಮತಿ .......... 

... ........ ಇವರು ಹಿಂದುಳಿದ ವರ್ಗಗಳ 
( ಪ್ರವರ್ಗ ) 

................................. ಜಾತಿಯ ................................... ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


10001 


ದಿನಾಂಕ : 


ತಹಶೀಲ್ದಾರ್ 

...........ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ, 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 


(ನಿಯಮ 3ಎ ( 2) ( 3 ) ನ್ನು ನೋಡಿ) ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 


ಜಾತಿ ಪ್ರಮಾಣ ಪತ್ರ 


... .. ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ...... 
ಇವರ ಮಗ | ಮಗಳು / ಪತಿ | ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ 

....... ಇವರು ಮತ್ತು ಆತನ / ಅವಳ 
ತಂದೆ / ತಾಯಿ / ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ :ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ: 30.03. 2002 ರಲ್ಲಿ 
ನಿರ್ದಿಷ್ಟಪಡಿಸಿದ ಮೇಲುಸ್ತರದ ( ಮಿಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 

ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 
1ನೇ ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 


ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ . 11400 - 21600 / - ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 


ಅಥವಾ 


ಆತನ / ಅಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಆದಾಯವು 6 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು ( ಸರ್ಕಾರದ 
ಆದೇಶ ಸಂಖ್ಯೆ : ಹಿಂವಕ 148 ಬಿಸಿಎ 2015, ಬೆಂಗಳೂರು, ದಿ: 04 - 06 - 2015); 


ಅಥವಾ 


ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗಧಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ / ಪೋಷಕರು | ಪ | 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
ಶ್ರೀ /ಶ್ರೀಮತಿ/ಕುಮಾರಿ ............ 

............... ಇವರು ............. ................ ಜಾತಿಗೆ 
ಸೇರಿದ ಉಪ ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30. 03.2002ರ ಅನ್ವಯ ಹಿಂದುಳಿದ 
ವರ್ಗಗಳ ಪ್ರವರ್ಗ................... ............ (2ಎ , 2ಬಿ , 3ಎ , 3ಬಿ) ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು ಕೆ . 
( ..….....…..................... ಮಾತ್ರ) ಎಂದು ಪ್ರಮಾಣೀಕರಿಸಲಾಗಿದೆ. 


.. .. . .. ... 


ದಿನಾಂಕ: 


ತಹಶೀಲ್ದಾರ್ 

........ ತಾಲ್ಲೂಕು 
ಕಛೇರಿಯ ಮೊಹರು 


೧೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


GOVERNMENT OFKARNATAKA 
DEPARTMENT OF SAINIK WELFARE AND RESETTLEMENT 

Office of the Deputy Director 
Department of Sainik Welfare & Resettlement 

(Karnataka) 
No. 

Date : 

CERTIFICATE 
This is to certify that Shri/Smt/Kum . 

............ is an applicant for 
Karnataka is the spouse /son /daughter of No . .................... Rank ..... 

....... Name : 
who died /was permanently disabled while in service according to the certificate issued by Defense Authority . He died /was permanently 
disabled on .. 

Home address of the individual at the time of joining Defence Service as per the records is: 


INUn . . . . . . . . . 


Place : 
Date : 
District 


Signature of the Deputy Director 
Department of Sainik Welfare & Resettlement 


ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 


ತಹಶೀಲ್ದಾರರು 

ತಾಲ್ಲೂಕು 

ಜಿಲ್ಲೆ 
ಮಾನ್ಯರೆ , 
ಶ್ರೀ / ಶ್ರೀಮತಿ 

..... ಎಂಬುವವರ ಮಗ | ಮಗಳು / ಪತಿ | ಪತ್ನಿ 

................ ಆದ ನಾನು ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ 
ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು 
ಒದಗಿಸುತ್ತಾ ಕೋರುತ್ತೇನೆ. 

ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 

ತಾಲ್ಲೂಕು 


ಜಿಲ್ಲೆ 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ /ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ : 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 
(ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 
ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3 ) ಇತರ ಮೂಲಗಳು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


೧೩೫೫ 


ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ | ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ 
ದೃಢೀಕರಿಸುತ್ತೇನೆ ಮತ್ತು ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ: 

( ಅಭ್ಯರ್ಥಿಯ ಸಹಿ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗಿರುತ್ತೇನೆ. 

ತಂದೆ/ತಾಯಿ /ಪೋಷಕರ ಸಹಿ 
ದಿನಾಂಕ : 

( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ) 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು / ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 
ಸಾಕ್ಷಿದಾರರ ಸಹಿ 
(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ 

.......... ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ 
ಶ್ರೀ /ಶ್ರೀಮತಿ/ಕುಮಾರಿ .... . 

... ಎಂಬುವವರು ಕರ್ನಾಟಕ ರಾಜ್ಯದ ..... 

......... ಜಿಲ್ಲೆಯ 
ವಿಭಾಗ 

... ... .... .. ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ 
ಸೇರಿದವರಾಗಿರುತ್ತಾರೆ. 
2. ಶ್ರೀ /ಶ್ರೀಮತಿ/ಕುಮಾರಿ .. 

........ ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ 
ಸಂಖ್ಯೆ : ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, ದಿನಾಂಕ: 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ದಾರ್‌. 

.............. ತಾಲ್ಲೂಕು, 
ಬೆಂಗಳೂರು 

ಕಛೇರಿಯ ಮೊಹರು 
ಸೂಚನೆ -1: ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ - 2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, 
ದಿನಾಂಕ: 31. 01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗಧಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 

ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ ......... 

ರವರ ಮಗ/ ಮಗಳು/ ಪತಿ/ ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ ..... 
.…..... ತಾಲ್ಲೂಕು ... ಗ್ರಾಮದಲ್ಲಿ 

ವಾಸವಾಗಿರುವ 
ಇವರು ಒಂದನೇ ತರಗತಿಯಿಂದ 

............... ತರಗತಿಯವರೆಗೆ .......... 

.......... ಜಿಲ್ಲೆ 
ತಾಲ್ಲೂಕು .…....... .......... ಪಟ್ಟಣ ..... 

........ ಶಾಲೆಯಲ್ಲಿ ವ್ಯಾಸಂಗ 
ಮಾಡಿ.... . .... ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ 
ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ 
ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು . 
ಮೇಲು ರುಜು 

ಸಹಿ 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 

ಮುಖ್ಯೋಪಾಧ್ಯಾಯರ ಸಹಿ 
ಕಛೇರಿಯ ಮೊಹರು 

ಮತ್ತು ಸಂಸ್ಥೆಯ ಮೊಹರು 


.. .. .. . . .. ... 


. ... 


ದಿನಾಂಕ : 


. ........... 


೧೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೪, ೨೦೧೬ 

ಭಾಗ ೫ 
ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

.... ......... ರವರ ಮಗ/ ಮಗಳು / ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ ........ 
................ ತಾಲ್ಲೂಕು ......... ...... ಗ್ರಾಮದಲ್ಲಿ ವಾಸವಾಗಿರುವ ಇವರು 

............. ನೇ 
ತರಗತಿಯಿಂದ ...... ನೇ ತರಗತಿಯವರೆಗೆ ... 

ಶೈಕ್ಷಣಿಕ ವರ್ಷದಿಂದ 
ಶೈಕ್ಷಣಿಕ ವರ್ಷದವರೆಗೆ ........ ..….. ........ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ದಿನಾಂಕ: 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 


ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11. 2005 

CERTIFICATE FOR THE PERSONS WITH DISABILITIES 


೧ 


೧ 


೧ 


೧ 


೧ 


೧ 


೧ 


೧ 


| 


This is to certify that Sri / Smt / Kum .. 

. . . .. .. . . .. . Son. 
| wife / daughter of Shri ...... 

• . . . . . . . . . . .. 

.....................Age ........... ............. old , male / female, 
Registration No . .. . . .. . .. . .. . . .. . .. . .. . . .. . .. . . . IS A Case OI 

............................. He / She is physically disabled/visual disabled/ speech & 
hearing disabled and has 

. . ............ percent) permanent (physical impairment visual impairment speech 
& hearing impairment) in relation to his / her .. 
Note : 

This condition is progressive/non -progressive/likely to improve /not likely 
to improve . * 
Re-assessment is not recommended /is recommended after a period 

............... months/years. * 

Strike out which is not applicable 
(Recent Attested 
Photograph showing 
the disability 
affixed here ) 


of .. . 


Sd / 


Sd / 
(Doctor) 
(Seal) 


Sd / 
( Doctor) 
(Seal) 


(Doctor) 
(Seal) 


Countersigned by the 
Medical Superintendent CMO /Head 

of Hospital (with seal) 


Signature / Thumb impression 
of the disabled person 


Explanation : As per Notification No . DPAR 50 SRR 2000 dated 03-09- 2005 “ Physically Handicapped candidates “ or “ person with 
disability ” means a person suffering from not less than forty percent of any of the following disabilities :- (1) Blindness ( 2) Low Vision 
( 3) Hearing impairment (4 ) Locomotor disability (5 ) Leprosy cured (6 ) Mental retardation (7 ) Mental illness. 
- ¥À (1) Blindness refers to a condition where a person suffers from any of the following conditions, namely :- (a ) Total absence of sight; 
or (b ) Visual acuity not exceeding 6 /60 or 20 /200 (Snellen ) in the better eye with correcting lenses ; or (c) limitation of the field of vision 
subtending an angle of 20 degree or worse ;(2) Person with low vision means a person with impairment of visual functioning even after 
treatment or standard refractive correction , but who uses or is potentially capable of using vision for the planning or execution of a task 
with appropriate assistive device ;( 3 ) Hearing impairment means loss of sixty decibels or more in the better ear in the conversational 
range of frequencies. (4 ) Locomotor disability means disability of the bones, joints or muscles leading to substantial restriction of the 
movement of the limbs or any form of cerebral palsy.(5 ) Leprosy cured :- means any person who has been cured of Leprosy, but is 
suffering from , (i) Loss of sensation in hands or feet as well as loss of sensation & paresis in the eye & eyelid , but with no manifest 
deformity ;(ii)manifest deformity & paresis but having sufficient mobility in their hands & feet to enable them to engage in normal 
economic activity; (iii) extreme physical deformity as well as advanced age which prevents him from undertaking any gainful occupation ; 
and the expressesion “ Leprosy cured “ shall be construed accordingly ; (6 ) Mental Retardation :- means a condition of arrested or 
incomplete development ofmind of a person who is specially characterised by sub normality of intelligence ; (7 ) Mental Illness:-means 
anymental disorder other than mental retardation . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೫೭ 


ಅನುಬಂಧ - ಎ 


ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371( ಜೆ)ಮೇರೆಗೆ] 

[3 ( 3) ನೇ ನಿಯಮ ನೋಡಿ] 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು 2013] 


ಶ್ರೀ / ಶ್ರೀಮತಿ 

ರವರು 
ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ 

- ಜಿಲ್ಲೆಯ 
ತಾಲ್ಲೂಕಿನ 

ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಹೆಸರು 

ಅಸಿಸ್ಟೆಂಟ್ ಕಮೀಷನರ್ 


ದಿನಾಂಕ: 


. ಉಪವಿಭಾಗ 


ಅನುಬಂಧ - ಎ 
ಸ್ವಗ್ರಾಮ ಪ್ರಮಾಣ ಪತ್ರ 

( ಅನುಚ್ಛೇಧ 371 ( ಜೆ)ಮೇರೆಗೆ) 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ 

ದಿನಾಂಕ 29 - 01 - 2014ರ ಅಧಿಸೂಚನೆ - 1 ರಲ್ಲಿನ (5 ( 2) ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013) 


ಶ್ರೀ / ಶ್ರೀಮತಿ 

ರವರು 

ರವರ 
ಮಗ | ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ 

- ಜಿಲ್ಲೆಯ 

ತಾಲ್ಲೂಕಿನ 
- ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ /ಸ್ಥಳ ಎಂದು ಘೋಷಿಸಿರುತ್ತಾರೆ. 
ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01 - 01 -2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 

ಹೆಸರು 
ದಿನಾಂಕ: 

ಪದನಾಮ 


ಕಛೇರಿ 


ಇಲಾಖೆ 


ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ 

– ರವರು ರಾಜ್ಯ / ಕೇಂದ್ರ ಸರ್ಕಾರದಲ್ಲಿ 
( ಪದನಾಮ ) 

– ಇಲಾಖೆಯಲ್ಲಿ 
ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ : 

Lರಿಂದ 

ರವರೆಗೆ ಹೊಂದಿರುವರು. 
ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


ಸ್ಥಳ: 


ನೇಮಕಾತಿ ಪ್ರಾಧಿಕಾರದ ಸಹಿ / 
ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


ದಿನಾಂಕ 


೧೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


ಅನುಸೂಚಿ 


ಹುದ್ದೆಗಳ 
ಅನುಕ್ರಮ 
ಸಂಖ್ಯೆ 


ಹುದ್ದೆಯ 
ಸಂಕೇತ/ 
POST 
CODE 


ಹುದ್ದೆಯ ಪದನಾಮ ಮತ್ತು ಸಂಖ್ಯೆ ವೇತನ ಶ್ರೇಣಿ 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ 


ವಯೋಮಿತಿ 
( ವಯಸ್ಸು 
ವರ್ಷಗಳಲ್ಲಿ ) 


ಹುದ್ದೆಗಳ ವರ್ಗೀಕರಣ 


(1) 


| 


( 2) 


( 6 ) 


1844 


7 . 30 , 400 


26 ಹುದ್ದೆಗಳು 


ಪ್ರಾಂಶುಪಾಲರು- 26 ಹುದ್ದೆಗಳು 
Principal - 26 posts 


1869 


-51 , 300 


ಉಳಿಕೆ ಮೂಲ ವೃಂದದ 26 ಹುದ್ದೆಗಳು 


ಮೀಸಲಾತಿ ಇ | ಮ ಗ್ರಾ ಮಾಸ್ಯೆ | ಅಂ .ಎ | ಒಟ್ಟು 


ಪ. ಜಾ 


3)3)3)13) 


- A 


ಗ್ರೂಪ್ - ಎ ಹುದ್ದೆಗಳು 
( 1) Must be a holder of minimum second class 

| ಕನಿಷ್ಠ - 18 
Post Graduate Degree in any one of the following 

ಗರಿಷ್ಠ - 40 
subjects, namely, 
Physics, Chemistry , Mathematics , Botany, Zoology 
and Computer Science . In respect of Computer 
Science subject, candidates must have passed 
M . Sc . in Computer Science or MCA orMaster 
degree in Engineering in Computer Science or 
Information Science from a recognised University . 
Candidates who have passed Post Graduate 
Degree in Botany or Zoology ,musthave studied 

| ಪ್ರ 3ಬಿ ) 
both Botany and Zoology as optional subjects in 
Bachelor s Degree course 
And 
( 2) Must be 

ಪ. ಜಾ 
a holder of Bachelor of 
Education (B . Ed .) in Science methods from a ಪ . ಪಂ > 45 
recognised University , except candidates of 

ಪ್ರ 1 
Computer Science . 
And 
(3 ) Must have studied Bachelor Degree and Post 
Graduate Degree in English medium only 
( 4 ) Candidates must have studied Kannada as one 
of the languages either in Bachelor Degree or Pre 
University Course or SSLC or holder of Diploma in 
Kannada or passed Kannada Certificate Course 
(Kava / Jana /Rathna) conducted by Karnataka 
Secondary Education Examination Board /Kannada 
Sahitya Parishath , Bangalore . 


ಪ . ಪಂ . | 

ಪ್ರ - 1 | 
ಪ್ರ . 2 ( ಎ ) | 
ಪ್ರ .2 ( ಬಿ) | 1 | 
ಪ್ರ .3 ( ಎ ) | 1 | 
ಪ್ರ .3 ( ಬಿ) | 
ಸಾ . ಅ | 

13 
ಒಟ್ಟು | 

1 | 3 | 26 | 
* ಅಂಧ/ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಂದ 
ಭರ್ತಿ ಮಾಡಲಾಗುವುದು [ಶ್ರವಣ ದೋಶ, ಚಲನ ವಲನ ವೈಕಲ್ಯ 
( OA, OL)] 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


೧೩೫೯ 


(1) 


( 2) 


( 3 ) 


( 5) 


( 7 ) 


1 . 22, 800 


1870 
1895 


-43, 200 


ಕನ್ನಡ ಭಾಷಾ ಉಪನ್ಯಾಸಕರು- 26 
( 23 + 03ಕ್ಕೆ ಕ) ಹುದ್ದೆಗಳು 
Kannada Language 
Lecturer -26 
( 23 + 03HK) posts 


ಗ್ರೂಪ್- ಬಿ ಹುದ್ದೆಗಳು 
(1) Mustbe a holder ofminimum second class Post ಕನಿಷ್ಠ - 18 
Graduate Degree from a recognised University in ( ಗರಿಷ್ಠ - 40 
Kannada or Kannada Language Literature or 
Kannada and Janapada or Janapada Sahithya , 
Kannada Sahithya and Sasana Shasthra, Kannada 
Sahithya and Bhasha Shasthra , Kannada Sahithya 
Bhashanthara and Taulanika Adyayana . 


26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 
ಮೀಸಲಾತಿ ಇ ಮ ಗ್ರಾ | ಮಾಸ್ಯೆ | ಅಂ.ವಿ ಒಟ್ಟು 


3)18)3)3) 


ಪ. ಜಾ 


| 


ಪ . ಪಂ . 


And 


ಪ. ಜಾ 
ಪ . ಪಂ > 45 


ಪ್ರ - 1 


(2) Must be a holder of Bachelor of Education 
(B . Ed .) degree in Kannada methods from a 
recognised University . 


|| 


ಪ್ರ .2( ಎ) 


ಪ್ರ 


1 


ಪ್ರ .2 ( ಬಿ ) 


ಪ್ರ .3 ( ಎ) 


ಪ್ರ.3( ಬಿ) | 


ಸಾ . ಅ 


5 . 


ಒಟ್ಟು 9 | 6 | 5 | 1 | 2 | 
*** ಚಲನ ವಲನ ವೈಕಲ್ಯ ( OA , OL ) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 

ಹುದ್ದೆಗಳು - 03 
ಮೀಸಲಾತಿ | ಇ | ಒಟ್ಟು 


ಪ . ಜಾ 


ಪ . ಪಂ . 


ಣ್ಣ|23|೬|೬L 


ಸಾ . ಅ 


ಒಟ್ಟು 


_ 03 


೧೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೫ 


(1 ) 


| 


( 2 ) 


( 4 ) 


( 5) 


( 7) 


- 


03 


7 . 22 ,800 


1896 
1921 


- 43, 200 


( 3) 
ಇಂಗ್ಲೀಷ್ ಭಾಷಾ ಉಪನ್ಯಾಸಕರು 
26 ( 23 + 03 ಹೈ ಕ) ಹುದ್ದೆಗಳು 
English Language 
Lecturer- 26 
( 23 + 03HK) posts 


( 26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 
ಮೀಸಲಾತಿ ಇ | ಮ ಗಾ ಮಾಸ್ಯೆ ಅಂ.ವಿ 


1 * * 


ಪ . ಜಾ 


(೬L(೬(೬ 


ಪ್ರ 3ಎ 


43 


ಪ . ಪಂ . 


1 


- 


- 


- 


- 


1 


(1) Must be a holder of minimum Second class Post | ಕನಿಷ್ಠ - 18 | 
Graduate Degree in English Language from a 

ಗರಿಷ್ಠ - 40 
recognised University. 

ಪ್ರ, 2ಎ 
And 

ಪ್ರ 2ಬಿ | 
(2 ) Must be a holder of Bachelor of Education 
(B .Ed ). degree in English methods from a 
recognised University . 

ಪ್ರ 3ಬಿ | | 
And 
( 3) Candidates must have studied Kannada as one | ಪ. ಜಾಲ 
of the languages either in Bachelor Degree or Pre | ಪ. ಪಂ 45 
University Course or SSLC or holder of Diploma in 
Kannada or passed Kannada Certificate Course 
(Kava /Jana/Rathna) conducted by Karnataka 
Secondary Education Examination Board/Kannada 
Sahitya Parishath , Bengaluru . 


ಪ್ರ - 1 


ಪ್ರ.2( ಎ) 


1 | 


- | - | 


ಪ,2(ಬಿ) 


1 1 
1 | - 
| 


- 


- 


- 


ಪ್ರ.3( ಎ) 


ಪ್ರ .3 ( ಬಿ) 


| 


ಸಾ . ಅ 


* * * 


ಒಟ್ಟು 


6 


| 


5 


23 


*** ಚಲನ ವಲನ ವೈಕಲ್ಯ ( OA , OL ) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು - 03 


ಮೀಸಲಾತಿ | ಇ | ಒಟ್ಟು 


೯|- 


ಪ . ಜಾ 


ಪ . ಪಂ . 


- 


ಸಾ . ಅ 


- 


ಒಟ್ಟು 


೪ 


- 


03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೬೧ 


( 1) 


( 4 ) 


( 5 ) 


( 7 ) 


| 
| 


( 2 ) 
04 


1 . 22 ,800 


1922 
1947 


( 3 ) 
ಗಣಿತ ಐಚ್ಚಿಕ ವಿಷಯ 
ಉಪನ್ಯಾಸಕರು - 26 
(23 + 03 ಹೈ ಕ) ಹುದ್ದೆಗಳು 
Mathematics Lecturer-26 
( 23 + 03HK) posts 


26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 


- 43, 200 


(೬(೬(EL 


ಮೀಸಲಾತಿ 


ಗ್ರಾ | ಮಾಸ್ಯೆ | ಅಂ . ವಿ | ಒಟ್ಟು 


-- 


_ 43 


ಪ. ಜಾ 


| | | | | | 


| | 


| (1) Must be a holder of minimum Second class | ಕನಿಷ್ಠ - 18 

Post Graduate Degree in Mathematics or Applied | ಗರಿಷ್ಠ - 40 
Mathematics from a recognised University . 
And 
(2 ) Must be a holder of Bachelor of Education 
(B . Ed .) degree in Science methods from a 

ಪ್ರ 3ಬಿ ) 
recognised University 

ಪ . ಜಾ ಎ . 
( 3)Must have studied Bachelor Degree and Post ( ಪ . ಪಂ } 45 
Graduate Degree in English medium only 
And 


ಪ . ಪಂ . 


And 


ಪ್ರ - 1 


ಪ್ರ (ಎ) 


ಪ್ರ . 2( ಎ) 


ಪ್ರ 


1 J 


. 


. 


. 


ಪ್ರ.2 ( ಬಿ ) 


(2) 


] . . 


1 1 | | - - 3 
1 - - - - - - 1 
1 | - - - - 1 


ಪ್ರ .3 ( ಎ) 


ಪ್ರತಿ(ಎ) 
3( ಬಿ) 


(4 ) Candidates must have studied Kannada as one 
of the languages either in Bachelor Degree or Pre 
University Course or SSLC or holder of Diploma in 
Kannada or passed Kannada Certificate Course 
(Kava/Jana/Rathna ) conducted by Karnataka 
Secondary Education Examination Board /Kannada 
Sahitya Parishath , Bengaluru . 


ಸಾ . ಅ 


* * * 


1 


23 


ಒಟ್ಟು 

_ 5 | 
** * ಚಲನ ವಲನ ವೈಕಲ್ಯ ( OA, OL) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು - 03 


ಮೀಸಲಾತಿ 


ಪ . ಜಾ 


ಪ . ಪಂ . 


ಸಾ . ಅ 


ಒಟ್ಟು 


| 


03 


೧೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೫ 


( 4 ) 


( 5 ) 


(1) 
1948 
1973 


| 
- 


( 2) 
05 


1 . 22 , 800 


| 

( 3) 
ಭೌತ ಶಾಸ್ತ್ರ ಐಚ್ಛಿಕ ವಿಷಯ 
ಉಪನ್ಯಾಸಕರು - 26 
(23 +03 ಹೈ ಕ) ಹುದ್ದೆಗಳು 
Physics Lecturer 
26( 23 + 03HK) posts 


-43,200 


( 6) 
| (1) Must be a holder of miniumum Second class | ಕನಿಷ್ಠ - 18 

Post Graduate Degree in Physics from a | ಗರಿಷ - 40 
recognised University 
And 
(2 ) Must be a holder of Bachelor of Education / 

( 43 
B.Ed.) degree in Science methods from a 
recognised University 


( 7) 
26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 
ಮೀಸಲಾತಿ 

ಗ್ರಾ | ಮಾಸ್ಯೆ | ಅಂ . ವಿ | ಒಟ್ಟು 
ಪ. ಜಾ | 1 | 1 | 1 | - | 1## | 4 


13) 


3) 


- 


* * * 


3)13) 


ಪ . ಪಂ . 


And 


ಪ . ಜಾ 
ಪ. ಪಂ > 45 
ಪ್ರ 1 ) 


ಪ್ರ - 
1 1 | - | - | - | - 1 
ಪ,2( ಎ) | 1 | 1 | 1 | - | - | 3 | 
ಪ್ರ,2(ಬಿ) 1 | - - - - | 
ಪ್ರ3(ಎ) 1 | - | - | - | - | 
ಪ್ರ.3 ( ಬಿ) | 


- 


(3)Must have studied Bachelor Degree and Post 
Graduate Degree in English medium only 
And 
(4 ) Candidates must have studied Kannada as one 
of the languages either in Bachelor Degree or 
Pre University Course or SSLC or holder of 
Diploma in Kannada or passed Kannada Certificate 
Course (Kava/Jana/Rathna) conducted by 
Karnataka Secondary Education Examination 
Board /Kannada Sahitya Parishath , Bengaluru . 


1 


ಸಾ . ಅ 


* * * 


- 11 


| 


6 


| 


5 


ಒಟ್ಟು 
# # ಚಲನ ವಲನ ವೈಕಲ್ಯ ( OA , OL ) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು - 03 


ಮೀಸಲಾತಿ | 2 | 


ಪ . ಜಾ 


ಪ . ಪಂ . 


ಸಾ . ಅ 


- 1 


ಒಟ್ಟು 


03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೬೩ 


( 1 ) 


| 


( 2 ) 


( 5 ) 


1074 - 


| 


06 


(ಆ+ 


1999 


( 3) 

| (4) 
ರಸಾಯನ ಶಾಸ್ತ್ರ ಐಚ್ಛಿಕ ವಿಷಯ | 1 . 22 , 800 
ಉಪನ್ಯಾಸಕರು- 26 ( 23 + 03 ಹೈಕ)| -43,200 
ಹುದ್ದೆಗಳು 
Chemistry Lecturer 
26( 23 + 03HK) posts 


(7 ) 
26 ( 23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 
| ಮೀಸಲಾತಿ | ಇ | ಮ | ಗ್ರಾ | ಮಾಸ್ಯೆ | ಅಂ . ವಿ | ಒಟ್ಟು 


A 


ಪ . ಜಾ 


] * * 


ಟೆ)3)13)13) 


ಪ . ಪಂ . 


(1) Must be a holder of minimum Second class Post | ಕನಿಷ್ಠ - 18 | 
Graduate Degree in Chemistry or Physical | ಗರಿಷ್ಠ - 
Chemistry or Organic Chemistry or Analytical 
Chemistry or Bio Chemistry or Applied Chemistry 
or the candidates who have completed the five 

ಪ್ರ 3ಎ | 43 
years Integrated M .Sc. Course in Chemistry or 
Applied Chemistry from a recognised University. 
And 

ಪ . ಜಾ ) 
( 2) Must be a holder of Bachelor of Education ( | ಪ ಪ ( 45 
B .Ed .) degree in Science methods from a 
recognised University . 
And 
(3 )Must have studied Bachelor Degree and 
Post Graduate Degree in English medium only 


ಪ್ರ - 1 


ಪ್ರ .2 ( ಎ ) 


ಪ್ರ 1 ) 


ಪ್ರ.2( ಬಿ) 


| 


ಪ್ರ .3( ಎ) 


| 


ಪ್ರ.3 ( ಬಿ) | 


ಸಾ . ಅ 


1 * * * 


And 


| 


6 


| 


5 | 


1 


ಒಟ್ಟು 
*** ಚಲನ ವಲನ ವೈಕಲ್ಯ ( OA , OL) 


(4 ) Candidates must have studied Kannada as one 
of the languages either in Bachelor Degree or 
Pre University Course or SSLC or holder of 
Diploma in Kannada or passed Kannada Certificate 
Course (Kava /Jana/Rathna ) conducted by 
Karnataka Secondary Education Examination 
Board /Kannada Sahitya Parishath ,Bangalore . 


ಹೈದ್ರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -03 


ಮೀಸಲಾತಿ 


| ಇ | ಒಟ್ಟು 


ಪ. ಜಾ 


ಪ. ಪಂ . 


ಸಾ . ಅ 


ಒಟ್ಟು 


_ 03 


೧೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೫ 


(1) | 
2000 - | 
2025 


(2) 
07 


| 


| 


1 . 22 ,800 


( 3) 
ಜೀವ ಶಾಸ್ತ್ರ ಐಚ್ಛಿಕ ವಿಷಯ 
ಉಪನ್ಯಾಸಕರು - 26 
(23 + 03 ಹೈ ಕ) ಹುದ್ದೆಗಳು 
Biology Lecturer 
26 ( 23 + 03HK) posts 


-43, 200 


( 5 ) 

( 6) 
(1) Must be a holder of minimum Second class | ಕನಿಷ್ಠ - 18 
Post Graduate Degree in Botany or Zoology or Life ( ಗರಿಷ್ಠ - 40 
Science or Bio Science or Applied Botany or 
Applied Zoology from a recognised University . 
And 


(7 ) 
26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 


ಮೀಸಲಾತಿ | ಇ | ಮ | ಗ್ರಾ | ಮಾಸ್ಯೆ | ಅಂ . ವಿ | ಒಟ್ಟು 


ಪ. ಜಾ 


] * * * 


(೬(೬(೬(೬L 


v 


43 


ಪ . ಪಂ . 


- - 


- 


- 


1 


ಪ್ರ - 1 


ಪ್ರ.2 ( ಎ ) 


| 


ಪ್ರ .2( ಬಿ) 


| 


ಪ . ಜಾ 
ಪ. ಪಂ 


. 

45 


(2 ) Must be a holder of Bachelor of Education 
( B .Ed .) degree in Science methods from a 
recognised University . 
And 
( 3 ) Must have studied Bachelor Degree and Post 
Graduate Degree in English medium only 
And 
(4 ) Candidates must have studied Kannada as one 
of the languages either in Bachelor Degree or Pre 
University Course or SSLC or holder of Diploma in 
Kannada or passed Kannada Certificate Course 
(Kava/ Jana/Rathna ) conducted by Karnataka 
Secondary Education Examination Board/Kannada 
Sahitya Parishath , Bengaluru . 


ಪ್ರ .3( ಎ) | 
ಪ್ರ3(ಬಿ) | | - - 


- - - 


ಸಾ . ಅ 


* * * 


11 


ಒಟ್ಟು 


5 | 


1 


| 


2 | 


- 23 


*** ಚಲನ ವಲನ ವೈಕಲ್ಯ ( OA , OL) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -03 


ಮೀಸಲಾತಿ | ಇ . 


ಒಟ್ಟು 


ಪ . ಜಾ 


ಪ . ಪಂ . 


ಸಾ . ಅ 


ಒಟ್ಟು 


- 03 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೬೫ 


( 1 ) 


| 


( 2 ) 


. 22, 800 


2026 
2051 


(7 ) 
26 (23 + 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 


- 43, 200 


ಗಣಕಯಂತ್ರ ವಿಜ್ಞಾನ 
ಉಪನ್ಯಾಸಕರು - 26 
( 23 + 03 ಹೈ ಕ) ಹುದ್ದೆಗಳು 
Computer Science 
Lecturer- 26 ( 23 + 03HK) 
posts 


ಮೀಸಲಾತಿ 


| ಇ | ಮ | ಗ್ರಾ | ಮಾಸ್ಯೆ | ಅಂ . ವಿ || ಒಟ್ಟು 


(೬(೬(೬(EL 


ಪ . ಜಾ 


] * * * 


– 


ಪ . ಪಂ . 


- - 


- 


- 


1 


( 5 ) 

( 6) 
| (1) Must be a holder of minimum Second class Post | ಕನಿಷ್ಠ - 18 | 

Graduate Degree from a recognized University in | ಗರಿಷ - 40 
M .Sc. in Computer Science or MCA or Master 
Degree in Engineering in Computer Science or 
Information Science or BE in Computer Science 
or BE in Information Science 
And 
(2 )Must have studied Bachelor Degree and Post 
Graduate Degree in English medium only 

ಪ . ಜಾ 
And 

ಪ. ಪಂ > 45 
( 3) Candidates must have studied Kannada as one 
of the languages either in Bachelor Degree or 
Pre University Course or SSLC or holder of 
Diploma in Kannada or passed Kannada Certificate 
Course (Kava/ Jana/ Rathna) conducted by 
Karnataka Secondary Education Examination 
Board/Kannada Sahitya Parishath , Bengaluru . 


ಪ್ರ - 1 


ಪ್ರ .2 ( ಎ ) 


ಪ್ರ 


1 


ಪ್ರ . 2( ಬಿ) 


| 


ಪ್ರ .3 ( ಎ) 


|| 


ಪ್ರ .3 ( ಬಿ) 


ಸಾ . ಅ 


* * * 


11 


ಒಟ್ಟು 


| 


2 | 


- 23 


| 6 || 5 | 1 
*** ಚಲನ ವಲನ ವೈಕಲ್ಯ (OA, OL ) 


ಹೈದ್ರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು - 03 

ಮೀಸಲಾತಿ | ಇ | ಒಟ್ಟು | 
ಪ . ಜಾ | 1 | 1 
ಪ . ಪಂ . 
ಸಾ . ಅ 
ಒಟ್ಟು . | 03 | 03 


೧೩೬೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


(1) 


(2) 


( 7 ) 


2052 
2077 


7.20 ,000 
-36, 300 


ನಿಲಯ ಪಾಲಕರು - 26 
( 22 + 04ಹೈ ಕ) ಹುದ್ದೆಗಳು 
Wardens - 26 (22 + 04HK ) 
posts 


3 


(೬(EL 


( 5 ) 

ಗೂಪ್ - ಸಿ ಹುದ್ದೆಗಳು 
(1) Must be a holder of Bachelor s degree in ಕನಿಷ್ಟ - 18 
Arts or Science from a recognized University. | ಗರಿಷ್ಠ - 35 
And 
(2 ) Must be holder of B. Ed. degree in Arts or | ಪ್ರ, 2ಎ ) 
Science subjects from a recognized University . 
And 

ಪ್ರ 3ಎ ( 38 
( 3) Candidates must have studied Kannada as 
one of the languages either in Bachelor Degree 
or Pre University Course or SSLC or holder of 
Diploma in Kannada or passed Kannada 

ಪ. ಜಾ ) . 
Certificate Course (Kava/Jana/Rathna) conducted 

ಪ . ಪಂ 40 
by Karnataka Secondary Education Examination | ಪ್ರ 1 ) 
Board /Kannada Sahitya Parishath , Bengaluru . 


(೬L( 


| 


26 ( 22 + 04 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 22 ಹುದ್ದೆಗಳು 
ಮೀಸಲಾತಿ | || ಮ | ಗ್ರಾ ಮಾಸ್ಯೆ | ಅಂ . ವಿ | ಒಟ್ಟು 
ಪ . ಜಾ 
ಪ . ಪಂ . 
ಪ್ರ - 1 
ಪ್ರ.2( ಎ) | 
ಪ್ರ .2 ( ಬಿ) | 
ಪ್ರ3( ಎ) 1 | - | - | - 
ಪ್ರ .3 ( ಬಿ ) | 

ಸಾ . ಅ | 2 | 4 | 3 | 1 | - 11 
| ಒಟ್ಟು 9 | 6 | 5 | 1 | 1 | 22 


, 


1 


| 


² 


| 


* * 


** ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ ಗುರುತಿಸಲಾದ ಇತರೆ ಅಂಗವಿಕಲ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. (ಶ್ರವಣ ದೋಷ, 
ಚಲನ ವಲನ ವೈಕಲ್ಯ (OA, OL), ಕುಷ್ಟರೋಗದಿಂದ 
ಗುಣಮುಖರಾದ ಅಭ್ಯರ್ಥಿಗಳು) 


ಹೈದ್ರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -04 


ಮೀಸಲಾತಿ 


| 


ಮ 


| 


ಒಟ್ಟು 


ಪ. ಜಾ 


ಪ . ಪಂ . 


ಸಾ. ಅ 


1 | 


1 | 


2 | 


ಒಟ್ಟು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


೧೩೬೭ 


(1 ) 


( 2 ) 


( 4 ) 


( 5 ) 


( 7) 


10 


2078 - 
2100 


ಕ .11 , 600 
- 21 ,000 


(6) 
ಕನಿಷ್ಠ - 18 
ಗರಿಷ್ಠ - 35 


| 

(3 ) 
ಮೊರಾರ್ಜಿ ದೇಸಾಯಿ ಪದವಿ 
ಪೂರ್ವ ವಸತಿ ಕಾಲೇಜುಗಳ 
ದ್ವಿತೀಯ ದರ್ಜೆ ಸಹಾಯಕರು ಕಂ 
ಕಂಪ್ಯೂಟರ್ ಆಪರೇಟರ್ - 23 
(20 + 03ಕ್ಕೆ ಕ) ಹುದ್ದೆಗಳು 
Second Division Assistant 
Cum Computer Operator in 
Morarji Desai residential 
PU College - 23 ( 20 +03HK) 
Posts 


Must have passed Pre University Course 
Examination or equivalent examination recognized 
by Government of Karnataka . Must have 
Computer working knowledge with six months 
computer course certificate recognized by 
Government ofKarnataka or by Society . 


3)3)3)13) 


23 (20+ 03 ಹೈ .ಕ) ಹುದ್ದೆಗಳು 

ಉಳಿಕೆ ಮೂಲ ವೃಂದದ 20 ಹುದ್ದೆಗಳು 
ಮೀಸಲಾತಿ | ಇ 

" | ಮ ಗ್ರಾ 

ಮ ಮಾಸ್ಯೆ | ಅಂ.ವಿ | ಒಟ್ಟು 
ಪ . ಜಾ 

| - 


ಪ್ರ 3ಎ ( 38 


- 


| 


3 


ಪ . ಪಂ . 


ಪ್ರ - 1 


40 


ಪ . ಪಂ 
ಪ್ರ 1 


ಪ್ರ .2 ( ಎ ) 


-- 


ಪ್ರ.2 ( ಬಿ) 


ಪ್ರ3( ಎ ) 


-- 


ಪ್ರ.3( ಬಿ) 


ಸಾ . ಅ 


| 


1 


| 1³ | 


10 


ಒಟ್ಟು 


- 20 


* ಅಂಧ ಅಭ್ಯರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ 
ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳಿಂದ ಭರ್ತಿ 
ಮಾಡಲಾಗುವುದು. ( ದೃಷ್ಟಿಮಾಂದ್ಯ ಶ್ರವಣ ದೋಷ, ಚಲನ ವಲನ 
ವೈಕಲ್ಯ (OA, OL, OAL, BL), ಕುಷ್ಟರೋಗದಿಂದ 
ಗುಣಮುಖರಾದ ಮತ್ತು ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳು) 


ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -03 

ಮೀಸಲಾತಿ | ಇ | ಒಟ್ಟು 
ಪ . ಜಾ 

- 1 
ಪ . ಪಂ . 

1 


ಸಾ . ಅ 


ಒಟ್ಟು 


೧೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೫ 


(1) 


| 


(2) 


| 


(3) 


( 5 ) 


2101 


1 . 16, 000 


230 ಹುದ್ದೆಗಳು (182 + 48 ) 

ಉಳಿಕೆ ಮೂಲ ವೃಂದದ 182 ಹುದ್ದೆಗಳು 


2330 


- 29 ,600 


ಚಿತ್ರಕಲಾ ಶಿಕ್ಷಕರು 
( ಪದವೀಧರರಿಗೆ) - 230 
(182 + 48 ಹೈ .ಕ) ಹುದ್ದೆಗಳು 
Art and Drawing Teacher 
(for Degree holders) - 
(182 + 48 HK) 230 Posts 


ಮೀಸಲಾತಿ | | ಇ | ಮ | ಗ್ರಾ | ಮಾಸೈ ಕಮಾಅ | ಯೋ 


( ಅಂ . ವಿ | ಒಟ್ಟು 


(&L(೬L(&L(೬೬ 


43 


ಪ . ಜಾ 


| 5 | 


10 


ಪ . ಪಂ . 


| 1 | 


Must be a holder of degree in Bachelor of | ಕನಿಷ್ಠ - 18 
Fine Arts (BFA ) or Bachelor of Visual Arts (BVA ) 

ಗರಿಷ್ಠ - 40 
from recognised university . 

ಪ್ರ, 2ಎ 
And 
Candidate must have studied Kannada as one 
of the Languages either in Bachelor Degree or Pre 
University Course or SSLC or Holder of Diploma in 
Kannada or Passed Kannada Certificate Course 
(Kaval Javal Rathna conducted by Karnataka 

ಪ . ಜಾ 
Secondary Education Examination Board /Kannada 
Sahithya Parishath , Bengaluru . 

ಪ. ಪಂ ²45 


ಪ್ರ - 1 


| 2 


ಪ್ರ2(ಎ) 5 


ಪ್ರ.2 ( ಎ) 


| 1| 2 | 1 


| 2 | 27 


ಪ್ರ.2( ಬಿ) 


| 2 | 


0.3(ಎ) 
ಪ್ರತಿ(ಬಿ) 


2 | 2 | 2 | - - - 14 | 1 
2 | 3 | 2 | - | - | - | 14 8 | 


ಪ್ರ 


1 . 


ಸಾ . ಅ 


| 16 | 30 | 


* * * 


* * * * 


* * * * * 


6 


| 


14 | | 


* ** * * 


ಒಟ್ಟು 35 | 61 | 47 | 13 | 6 | 

182 
# ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳು *** ಶ್ರವಣ 
ದೋಶ, **** ಚಲನ ವಲನ ವೈಕಲ್ಯ ( OA , OL , OAL , BL ) 
***** ಮಾನಸಿಕ ಅಸ್ವಸ್ಥ 

ಹೈದ್ರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -48 
ಮೀಸಲಾತಿ ಇ ಮ ಗ್ರಾ ಮಾಸೈ ಕಮಾಲ ಯೋ ಅಂ.ವಿ 

| 2 | 2 | 


ಪ . ಜಾ 


# 


ಪ . ಪಂ . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೪, ೨೦೧೬ 


೧೩೬೯ 


(1) 


(2) 


| 


(3) 


| 


(4) 


(5) 


| 


(6 ) 


( 7) 
ಮೀಸಲಾತಿ | | ಮ | ಗ್ರಾ ಮಾಸ್ಯೆ ಕಮಾಲ | ಯೋ ಅಂ . ವಿ | ಒಟ್ಟು 
ಹ,2(ಎ) 1 | 2 | | | | | | 
ಪ್ರ.2 ( ಬಿ) 
ಪ್ರತಿ(ಎ) 1 | - - - - - 2 
ಪ್ರ3(ಬಿ) | 1 | - - - - - | 2 | 


ಸಾ . ಅ 


ಒಟ್ಟು 


13 | 


# ಗುರುತಿಸಲಾದ ಇತರೆ ಅಂಗವಿಕಲ ಅಭ್ಯರ್ಥಿಗಳು ( ಶ್ರವಣ ದೋಶ, 
ಚಲನ ವಲನ ವೈಕಲ್ಯ ( OA , OL, OAL , BL ) ಮಾನಸಿಕ 


| 


12 


1 .16,000 


2331 
2560 


ಚಿತ್ರಕಲಾ ಶಿಕ್ಷಕರು 
( ಡಿಪ್ಲೊಮಾದವರಿಗೆ) - 230 
(182 + 48 ಹೈ .ಕ) ಹುದ್ದೆಗಳು 


- 29 , 600 


| S 


Art and Drawing Teacher 
(for Diploma holders) – 
(182 + 48 HK) 230 Posts 


| 1) Must have passed Diploma in Drawing and | ಕನಿಷ್ಠ - 18 | 

Painting examination or Art Master examination or ಗರಿಷ್ಠ - 40 
Diploma in Painting/ Diploma in Commercial/ 
Applied Arts conducted by Board or Technical 
Examination , which are considered as equivalent 
qualification for Art and Drawing Teacher as per 
Government Order No. ED 27 SLV 2004 dated 

ಪ್ರ 3ಎ 7 43 . 
21 . 03. 2016 conducted by the Government of | ಪ್ರ 3ಬಿ 
Karnataka. 
And 


(೬(೬L(&L(EL 


230 ಹುದ್ದೆಗಳು (182 + 48) 

ಉಳಿಕೆ ಮೂಲ ವೃಂದದ 182 ಹುದ್ದೆಗಳು 
ಮೀಸಲಾತಿ | | ಮ | ಗ್ರಾ | ಮಾಸ್ಯೆ ಕಮಾತಿ| ಯೋ | ಅಂ. ವಿ | 
ಪ . ಜಾ 

1 | 1 | 
ಪ. ಪಂ. | 1 | 2 | 2 | - | - | - | 14 | 6 | 
ಪ್ರ - 1 | 2 | 
ಪ್ರ-2(ಎ) | 5 | ೨ | 1 | 2 | 1 | 1 | 24 | 2 
ಪ್ರ.2 ( ಬಿ) | 2 | 
ಪ್ರ .3( ಎ) | 2 | 
ಪ್ರ . 3( ಬಿ ) | 2 | 
ಸಾ . ಅ | 16 | 


ಪ . ಜಾ ) 
ಪ. ಪಂ 

is 


ಪ್ರ-3(ಬಿ)|2 | 3 | 2 | - 


45 


SSLC or 


1 * * * 


2 ) Candidates must have studied Kannada as one 
of the languages either in post graduate Bachelor 
Degree or Pre University Course or SSLC or 
holder of Diploma in Kannada or passed Kannada 
Certificate Course (Kava /Jana/Rathna) conducted 
by Karnataka Secondary Education Examination 
Board /Kannada Sahitya Parishath , Bangalore . 


1 * * * * 


1 * * * * * 


ಒಟ್ಟು 


| 35 | 61 | 47 


13 


| 


6 | 


6 | 


14 


182 


R .N .I. No .KARBIL /2001/47147 POSTAL REGN. No . RNP /KA/BGS/2202/ 2014 - 16 
Licensed to post without prepayment WPP No . 297 
೧೩೭೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೫ 


(1) 


( 2) 


| 


( 3) 


(4) 


( 5 ) 


( 7) 
ಹೈದ್ರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು -48 


ಮೀಸಲಾತಿ | | ಮ | ಗ್ರಾ | ಮಾಸೈ ಕಮಾಅ | ಯೋ | ಅಂ. ವಿ ಒಟ್ಟು 
ಪ . ಜಾ | 2 | 2 


ಪ . ಪಂ . 


1 | 1 | 


ಪ್ರ -1 


1 


| 1 


ಪ್ರ .2( ಎ) | 2 | 


ಪ್ರ.2( ಬಿ) | 1 | 1 


ಪ್ರ . 3 ( ಎ ) | 1 | 1 | | 


ಪ್ರ .3 ( ಬಿ) | 1 | 1 | 


ಸಾ . ಅ 


| 4 | 8 | 6 | 


2 


| 24 


ಒಟ್ಟು 


4 | 48 


** * ಶ್ರವಣ ದೋಶ, * * ** ಚಲನ ವಲನ ವೈಕಲ್ಯ (OA, OL, OAL , 
BL) ** ** * ಮಾನಸಿಕ ಅಸ್ವಸ್ಥ # ಗುರುತಿಸಲಾದ ಇತರೆ ಅಂಗವಿಕಲ 
ಅಭ್ಯರ್ಥಿಗಳು [ ಶ್ರವಣದೋಷ, ಚಲನವಲನ ವೈಕಲ್ಯ 
( OA,OL,OAL,BL) ಮಾನಸಿಕ ಅಸ್ವಸ್ಥ 


ಸೂಚನೆ: ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ/ ಗ್ರಾಮೀಣ/ಕಮಾಅ/ ಯೋ .ನಿ. ಅ. ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ನಿಗಧಿಪಡಿಸಿದ ಅಂಗವಿಕಲತೆಯ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆಯಾ ಹುದ್ದೆಗಳಿಗೆ ನಿಗಧಿಪಡಿಸಿದ ಇತರೆ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 

ಸುಭೋದ್ ಯಾದವ್ 
P . R . 181 . 

ಕಾರ್ಯದರ್ಶಿ , 
SC - 200 

ಕರ್ನಾಟಕ ಲೋಕಸೇವಾ ಆಯೋಗ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


